CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಫೆಬ್ರವರಿ ೦೩, ೨೦೦೫ (ಮಾಘ ೧೪, ಶಕ ವರ್ಷ ೧೯೨೬) ಸಂಚಿಕೆ ೫ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 04 ಡಿಸಿಇ 2005, ಬೆಂಗಳೂರು, ದಿನಾಂಕ: 13ನೇ ಜನವರಿ, 2005 

ಶ್ರೀಮತಿ ಜಯಂತಿ, ಐ.ಎ.ಎಸ್‌., ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ ಇವರು ದಿನಾಂಕ: 15.01.2005 ರಿಂದ 15.02.2005ರವರೆವಿಗೆ 
ರಜೆ ಮೇಲೆ ತೆರಳಲಿರುವುದರಿಂದ, ಸದರಿ ಹುದ್ದೆಯಲ್ಲಿ ಶ್ರೀ ಕೆ. ಕೋದಂಡರಾಮಯ್ಯ, ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಇವರನ್ನು ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಸ್‌. ವೇಣುಗೋಪಾಲ್‌ 
ಪಿ.ಆರ್‌. 115 ಸರ್ಕಾರದ ಉಪ ಕಾರ್ಯದರ್ಶಿ (ಪ್ರಭಾರ), 
ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ). 


HIGH COURT OF KARNATAKA 
NOTIFICATION 
No. GOB(I) 15(162)/ 2003, Bangalore, Dated: 17" January, 2005 

Sri R.B. Garasangi, Civil Judge (Sr.Dn.), Bailhongal is permitted to surrender 30 days of Earned 
leave from 01.12.2004 to 30.12.2004 (bdi) for the block period of 2003-04. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 112 ASSISTANT REGISTRAR. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 162 SFP 2004, Bangalore, Dated:13" January, 2005 
Sri Brijesh Kumar Dikshit, IFS, (KN-88), Deputy Conservator of Forest, waiting for posting, is 
posted with immediate effect and until further orders as Deputy Conservator of Forests and Scientific 
Officer, Technical Cell, Forests, Ecology and Environment Department, Bangalore vice Sri Bishwaiit 
Mishra, IFS transferred. 


(೪೯) 


೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೩, ೨೦೦೫ ಭಾಗ - ೨ 





Sri Bishwajit Mishra, IFS (KN-98), Deputy Conservator of Forests and Scientific Officer, Technical 
Cell, Forests, Ecology and Environment Department, Bangalore, is transferred with immediate effect and 
his services are placed at the disposal of Information, Technology and Bio Technology Department until 
further orders for posting him as Deputy Conservator of Forests, Karnataka State Remote Sensing 
Application Centre, Bangalore, in the existing vacancy. 


By Order and in the name of the Governor of Karnataka, 
S. SELVAKUMAR 
Deputy Secretary to Government, 
Department of Personnel and Administrative Reforms (Services). 


NOTIFICATION 
No. DPAR 159 SFP 2004, Bangalore, Dated:13" January, 2005 
The Notification of even number dated: 14.12.2004 posting Dr. C.D. Dyavaiah, IFS, (KN-82), 
Conservator of Forests, Watershed Development Board, Bangalore, as Conservator of Forests, Kodagu 
Circle, Madikeri vice Dr. D.S. Ravindran, IFS, transferred and the notification of even number dated: 
28.12.2004 posting Dr. D.S. Ravindran, IFS, (KN-86), Conservator of Forests, as Conservator of Forests, 
Watershed Development Board, Bangalore stands cancelled. 


P.R. 113 


By Order and in the name of the Governor of Karnataka, 
S. SELVAKUMAR 
Deputy Secretary to Government, 
Department of Personnel and Administrative Reforms (Services). 


HIGH COURT OF KARNATAKA 
NOTIFICATION 
No. GOB(l) 27/2005, Bangalore, Dated: 20" January, 2005 
The Prl. Civil Judge (Jr.Dn.) and JMFC, Sindhanur is concurrently appointed as Addl. Civil Judge 
(Jr.Dn.) and JMFC, Sindhanur during the Maternity leave period of Smt. Sangam Jayashree from 
03.01.2005 till the officer returns to duty. 


P.R. 114 


BY ORDER OF THE HIGH COURT, 
R.B. BUDIHAL 
P.R. 116 REGISTRAR (JUDICIAL). 


HIGH COURT OF KARNATAKA 
NOTIFICATION 
No. GOB(I) 16(169)/ 2003, Bangalore, Dated: 19" January, 2005 

Sri D. Puttaswamy, Civil Judge (Jr.Dn.) and JMFC, Molakalmuru is permitted to surrender 30 
days of Earned leave from 01.12.2004 to 30.12.2004 (bdi) for the block period of 2003-04. 

The Officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
R. RANGASWAMY 
P.R. 117 ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(l) 585/2000, Bangalore, Dated: 20" January, 2005 

In exercise of the powers conferred by Section 407 of the Code of Criminal Procedure, 1973, the 
High Court hereby transfers Sessions Case No.76/ 2000, from the file of the Presiding Officer, Fast Track 
Court-ll, Kolar, to the file of the Il Addl. District and Sessions Judge, Kolar, for disposal in accordance with 
law. 

BY ORDER OF THE HIGH COURT, 
N. ANANDA 
P.R. 118 REGISTRAR GENERAL. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೩, ೨೦೦೫ ೫೧ 





HIGH COURT OF KARNATAKA 
NOTIFICATION 
No. GOB(l) 11 (72)/2005, Bangalore, Dated: 22" January, 2005 
Sri S.D. Parmaj, District and Sessions Judge, Chamarajanagar is granted LWA for one day on 
01.01.2005 as the permission sought for by the officer to avail Restricted Holiday on that day is rejected. 
BY ORDER OF THE HIGH COURT, 
R. RANGASWAMY 
P.R. 119 ASSISTANT REGISTRAR. 


HIGH COURT OF KARNATAKA 
NOTIFICATION 
No. HCE 1044/2004, Bangalore, Dated: 19% January, 2005 

Sri V. Vijayaprabhakara, Court Officer of this office is permitted to retire from service on the 
afternoon of 31.01.2005 on attaining the age of superannuation and he will be relieved of his duties in this 
office on the afternoon of 31.01.2005. 

BY ORDER OF HON'BLE THE CHIEF JUSTICE, 
R.B. BUDIHAL 
P.R. 120 REGISTRAR (JUDICIAL). 


HIGH COURT OF KARNATAKA 
NOTIFICATION 
No. GOB(I) 13(12)/2005, Bangalore, Dated: 22" January, 2005 

In exercise of the powers vested under sub-section (1) of Section 12 of the Code of Criminal 
Procedure, 1973, the High Court of Karnataka hereby appoints the | Addl. Civil Judge (Jr.Dn.) and JMFC-l 
Court, Gadag as Chief Judicial Magistrate, Gadag from 8.30 A.M. till 10.00 P.M. on 12.01.2005. 

BY ORDER OF THE HIGH COURT, 
R. RANGASWAMY 


P.R. 121 ASSISTANT REGISTRAR. 
INFORMATION TECHNOLOGY, BIOTECHNOLOGY AND SCIENCE AND 
TECHNOLOGY SECRETARIAT 
NOTIFICATION 


No. ITD 03 DIS 2005, Bangalore, Dated: 27" January, 2005 

Shri Bishwajit Mishra, IFS (KN-98) whose services are placed at the disposal of the Department 
of Information Technology, Biotechnology and Science and Technology vide Notification No. DPAR 162 
SFP 2004 Dated: 13.01.2005 is posted with immediate effect and until further orders as Deputy 
Conservator of Forests, Karnataka State Remote Sensing Applications Centre, Bangalore in the existing 
vacancy. 

By Order and in the Name of the Governor of Karnataka, 
B.V. KUMARASWAMY 
P.R. 123 Under Secretary to Government, 
Department of IT, BT & Science and Technology. 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 277 ಸಾಇಸೆ 2004, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2005 
2005ನೇ ಸಾಲಿನಲ್ಲಿ ಸಾರಿಗೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳಿಗೆ ಆವರಣಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು 58 
ವರ್ಷ ಪೂರ್ಣಗೊಳಿಸಿರುವ ಪ್ರಯುಕ್ತ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
95ರನ್ವಯ ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. 

















ಕ್ರಮ ಅಧಿಕಾರಿಯ ಹೆಸರು ಪದನಾಮ ಮತ್ತು ಕಛೇರಿ ಜನ್ಮ ದಿನಾಂಕ ನಿವೃತ್ತಿ ಹೊಂದುವ 

ಸಂಖ್ಯೆ ದಿನಾಂಕ 

1. ಶ್ರೀ ಎಲ್‌. ಶ್ರೀನಿವಾಸಮೂರ್ತಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬಳ್ಳಾರಿ. 28.03.1947 31.03.2005 

2. ಶ್ರೀ ಶಂಕರಭಯ್ಯ ಸ.ಪ್ರಾ.ಸಾ. ಅಧಿಕಾರಿ, ಪ್ರಾ.ಸಾ. ಕಛೇರಿ, 12.10.1947 31.10.2005 
ಗುಲ್ಬರ್ಗಾ. 

3. ಶ್ರೀ ಟಿ.ಜಿ. ಜಯರಾಮಯ್ಯ ಸ.ಪ್ರಾ.ಸಾ. ಅಧಿಕಾರಿ, ಪ್ರಾ.ಸಾ. ಕಛೇರಿ, 10.10.1947 31.10.2005 
ಬೆಂಗಳೂರು (ಉತ್ತರ) 






























































೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೩, ೨೦೦೫ ಭಾಗ - ೨ 
ಕ್ರಮ ಅಧಿಕಾರಿಯ ಹೆಸರು ಪದನಾಮ ಮತ್ತು ಕಛೇರಿ ಜನ್ಮ ದಿನಾಂಕ ನಿವೃತ್ತಿ ಹೊಂದುವ 
ಸಂಖ್ಯೆ ದಿನಾಂಕ 
4. ಶ್ರೀ ಎಂ. ವಿಜಯಕೃಷ್ಣ ಸ.ಪ್ರಾ.ಸಾ. ಅಧಿಕಾರಿ, ಪ್ರಾ.ಸಾ. ಕಛೇರಿ, 17.04.1947 30.04.2005 
ಬೆಂಗಳೂರು (ದಕ್ಷಿಣ) 

5. ಶ್ರೀ ಶಿವಣ್ಣ ಸ.ಪ್ರಾ.ಸಾ. ಅಧಿಕಾರಿ, ಪ್ರಾ.ಸಾ. ಕಛೇರಿ, 03.02.1947 28.02.2005 
ಮಂಗಳೂರು. 

6. ಶ್ರೀ ಎಂ.ವಿ. ಕವಳೆ ಸ.ಪ್ರಾ.ಸಾ. ಅಧಿಕಾರಿ, ಪ್ರಾ.ಸಾ. ಕಛೇರಿ, 06.06.1947 30.06.2005 
ಚಿಕ್ಕೋಡಿ 

7. ಶ್ರೀ ಸದಾನಂದ ಎಸ್‌. ಕರ್ಜಗಿ ಸ.ಪ್ರಾ.ಸಾ. ಅಧಿಕಾರಿ, ಪ್ರಾ.ಸಾ. ಕಛೇರಿ, 30.01.1947 31.01.2005 
ಬಾಗಲಕೋಟೆ. 

8. ಶ್ರೀ ಹೆಚ್‌.ಆರ್‌. ಕುಲಕರ್ಣಿ ಸ.ಪ್ರಾ.ಸಾ. ಅಧಿಕಾರಿ, ಪ್ರಾ.ಸಾ. ಕಛೇರಿ, 25.12.1947 31.12.2005 
ಕಾರವಾರ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಾಸುದೇವ 
ಪಿ.ಆರ್‌. 124 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 673 SAS 2004, Bangalore, Dated:17" January, 2005 
The following IAS Officers of 1992 batch borne on Karnataka cadre are promoted to officiate in 
the selection Grade of IAS viz. Rs.15100-400-18300, with effect from 01.01.2005: 
































Sl. Name and present designation of the Officer | Reference to vacancy against which promotion 

No. is given as on 01.01.2005 

1. Smt. Uma Mahadevan, (KN-92) Director, She is allowed pay in the Selection Grade of 
Tata Institute of Fundamental Research, | IAS in terms of Government of India letter 
Govt. of India, Mumbai. No.11030/7/76/AIS-ll Dated:26.11.1976. 

2. Sri Anshu Bharadwaj, (KN 92) Scientist El in | He is accorded proforma promotion to Selection 
Grade-IV (3), National Aerospace | Grade of IAS with reference to promotion of his 
Laboratories, Bangalore. junior Sri H.V. Parshwanath, IAS. 

3. Sri H.V. Parshwanath, (KN 92) Promoted in the regular line in the cadre of 
Deputy Commissioner, Raichur District, | Deputy Commissioner, Raichur District, 
Raichur. Raichur. 

4. Sri T. Sham Bhatt (KN 92) Deputy | Promoted in the regular line in the cadre of 
Commissioner, Udupi District, Udupi. Deputy Commissioner, Udupi, Udupi. 

By Order and in the name of the Governor of Karnataka, 
K. SUDHAKARA SHETTY 
P.R. 125 Under Secretary to Government, 


Department of Personnel and Administrative Reforms (Services-1). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 174 ನಯೋಸೇ, 2004, ಬೆಂಗಳೂರು, ದಿನಾಂಕ: 10ನೇ ಜನವರಿ, 2005 

ಶ್ರೀ ಎಂ.ಬಿ. ಮಹೇಂದ್ರಸ್ವಾಮಿ, ಕಿರಿಯ ನಗರ ಯೋಜಕ, ನಿಯೋಜನೆ ಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ ಇವರನ್ನು ನಗರ 
ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ದಾವಣಗೆರೆ ಇಲ್ಲಿ ಖಾಲಿ ಇರುವ ಕಿರಿಯ ನಗರ ಯೋಜಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 

ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 


ಪಿ.ಆರ್‌. 126 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 53 ಪರವ 2004, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2004 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ (ಅಭಿವೃದ್ಧಿಯ ಗ್ರೂಪ್‌-ಎ ಹಿರಿಯ ಮತ್ತು ಕಿರಿಯ ಶ್ರೇಣಿ ವೃಂದದ ಈ ಕೆಳಗಿನ 
ಅಧಿಕಾರಿಗಳು 58 ವರ್ಷ ವಯೋಮಿತಿಯನ್ನು 2005ನೇ ಸಾಲಿನಲ್ಲಿ ಪೂರ್ಣಗೊಳ್ಳುವ ಪ್ರಯುಕ್ತ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ 
ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೩, 


೨೦೦೫ ೫೩ 



































ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಜನ್ಮ ದಿನಾಂಕ 58 ವರ್ಷಗಳು ತುಂಬಿ ಸರ್ಕಾರಿ ಸೇವೆಯಿಂದ 
ಸಂಖ್ಯೆ ಸ್ಥಳ ವಯೋನಿವೃತ್ತಿಯಾಗುವ ದಿನಾಂಕ 
ಶ್ರೀ ಎಸ್‌.ಬಿ. ದ್ಯಾಬೇರಿ, ಮುಖ್ಯ ಕಾರ್ಯನಿರ್ವಾಹಕ 19.02.1947 28.02.2005 
ಅಧಿಕಾರಿ, ಜಿಲ್ಲಾ ಪಂಚಾಯತಿ, ಗದಗ. 
2. ಶ್ರೀ ಬಿ.ಹೆಚ್‌. ಬೆಲ್ಲದ, 01.02.1947 31.01.2005 
ಕಾರ್ಯನಿರ್ವಾಹಕ ಅಧಿಕಾರಿ, (ಅಮಾನತ್ತಿನಲ್ಲಿ) 
3. ಶ್ರೀ ಎಲ್‌.ಹೆಚ್‌. ಪೂಜಾರ್‌, 01.03.1947 28.02.2005 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತಿ, 
ರಾಯಬಾಗ. 
4. ಶ್ರೀ ಎಂ.ಆರ್‌. ಚಂದ್ರೇಗೌಡ, 27.04.1947 30.04.2005 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತಿ, 
ಕೊಪ್ಪ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಷಣ್ಮುಖ 
ಪಿ.ಆರ್‌. 127 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 165 ಸಿಜಿಇ 2004, ಬೆಂಗಳೂರು, ದಿನಾಂಕ: 20ನೇ ಜನವರಿ, 2005 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಈ ಕೆಳಕಂಡ ಸಹಾಯಕ ವೈದ್ಯಕೀಯ ದಾಖಲೆ ಅಧಿಕಾರಿಗಳಿಗೆ ವೈದ್ಯಕೀಯ 
ದಾಖಲೆ ಅಧಿಕಾರಿ ಹುದ್ದೆಯಲ್ಲಿ (ವೇತನ ಶ್ರೇಣಿ ರೂ.6000-11200ರಲ್ಲಿ) ಸ್ಥಾನಪನ್ನ ಪದೋನ್ನತಿಯನ್ನು ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳದಲ್ಲಿ ನೇಮಕ ಮಾಡಲಾಗಿದೆ. 


























ಕ್ರಮ ಅಧಿಕಾರಿಗಳ ಹೆಸರು ಪದನಾಮ ಮತ್ತು ಪ್ರಸ್ತುತ ಕಾರ್ಯ ಪದೋನ್ನತಿಯ ಮೇಲೆ ನೇಮಕ ಮಾಡಿರುವ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 
1. ಶ್ರೀ ಎಸ್‌.ಎಂ. ಕೋರಿ ಶೆಟ್ಟಿ, ವೈದ್ಯಕೀಯ ದಾಖಲೆಗಳ ಅಧಿಕಾರಿ ಕರ್ನಾಟಕ ವೈದ್ಯಕೀಯ ವಿಜ್ಞಾನ 
ಸಹಾಯಕ ವೈದ್ಯಕೀಯ ದಾಖಲೆಗಳ ಅಧಿಕಾರಿ, ಕಿಮ್ಸ್‌, | ಸಂಸ್ಥೆ, ಹುಬ್ಬಳ್ಳಿ. 
ಹುಬ್ಬಳ್ಳಿ. 
2. ಶ್ರೀ ಸಣ್ಣವೀರಭದ್ರಪ್ಪ, ವೈದ್ಯಕೀಯ ದಾಖಲೆಗಳ ಅಧಿಕಾರಿ, ವಿಜಯನಗರ ವೈದ್ಯಕೀಯ ವಿಜ್ಞಾನ 
ಸಹಾಯಕ ವೈದ್ಯಕೀಯ ದಾಖಲೆಗಳ ಅಧಿಕಾರಿ ವಿಮ್ಸ್‌, | ಸಂಸ್ಥೆ, ಬಳ್ಳಾರಿ. 
ಬಳ್ಳಾರಿ. 
3. ಶ್ರೀ ಎಸ್‌. ಗೋಪಾಲಕೃಷ್ಣ, ಎಸ್‌.ಡಿ.ಎಸ್‌. ಕ್ಷಯ ಮತ್ತು ಎದೆರೋಗಗಳ ಆಸ್ಪತ್ರೆ, ಹೊಸೂರು ರಸ್ತೆ, 
ಸಹಾಯಕ ವೈದ್ಯಕೀಯ ದಾಖಲೆಗಳ ಅಧಿಕಾರಿ | ಬೆಂಗಳೂರು. 
ಬೆಂಗಳೂರು, ವೈದ್ಯಕೀಯ ಮಹಾವಿದ್ಯಾಲಯ | (ಶ್ರೀಮತಿ ಎಸ್‌. ಲಕ್ಷ್ಮೀದೇವಿ ಇವರ ವರ್ಗಾವಣೆಯಿಂದ ತೆರವಾದ 
ಬೆಂಗಳೂರು. ಜಾಗಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಆರ್‌. ಶಂಕರ್‌ 
ಪಿ.ಆರ್‌. 128 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 19 ಸೆಅಸೆ 2005, ಬೆಂಗಳೂರು, ದಿನಾಂಕ: 15ನೇ ಜನವರಿ, 2005 


ಶ್ರೀ ಪಿ. 


ರವಿಕುಮಾರ್‌, ಐ.ಎ.ಎಸ್‌., ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು ರವರಿಗೆ ದಿನಾಂಕ: 


20.01.2005ರಿಂದ 29.01.2005ವರೆವಿಗೆ (ಉದಿಸೇ) ಒಟ್ಟು 10 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಶ್ರೀ ಪಿ. 


ರವಿಕುಮಾರ್‌, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, 


ಬೆಂಗಳೂರು ಇವರನ್ನು ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು ಈ ಹುದ್ದೆಯ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಪಿ. ರವಿಕುಮಾರ್‌, ಐ.ಎ.ಎಸ್‌., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, 


ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಶ್ರೀ ಪಿ. 


ರವಿಕುಮಾರ್‌, ಐ.ಎ.ಎಸ್‌., ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ 2002-2005ರ ಬ್ಲಾಕ್‌ 


ಅವಧಿಯಲ್ಲಿ ಮೇಲ್ಕಂಡ ರಜಾ ಅವಧಿಯಲ್ಲಿ ಕಾಶ್ಮೀರದ ಸೋನ್‌ಮಾರ್ಗ್‌ಗೆ ಹೋಗಿಬರಲು ಕೇಂದ್ರ ನಿಯಮದಡಿ ರಜಾ ಪ್ರಯಾಣ ರಿಯಾಯಿತಿಯನ್ನು 


ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


























೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೩, ೨೦೦೫ ಭಾಗ - ೨ 
ಕ್ರಮ ಹೆಸರು ಸಂಬಂಧ ವಯಸ್ಸು 
ಸಂಖ್ಯೆ 
1. ಶ್ರೀ ಪಿ. ರವಿಕುಮಾರ್‌ ಸ್ವತಃ 
2 ಶ್ರೀಮತಿ ಸಿ. ಸುಪರ್ಣ ಪತ್ನಿ 36 ವರ್ಷಗಳು 
3. ಕು: ಪಿ. ಪ್ರಶಾಂತ್‌ ಮಗ 12 ವರ್ಷಗಳು 
4. ಕು: ಪಿ. ಕಾರ್ತೀಕ್‌ ಮಗ 07 ವರ್ಷಗಳು 




















ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರಶೆಟ್ಟಿ 
ಪಿ.ಆರ್‌. 129 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-1). 


ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 16 ಆಸೇವ 2005, ಬೆಂಗಳೂರು, ದಿನಾಂಕ: 18ನೇ ಜನವರಿ, 2005 
ಶ್ರೀ ಚಕ್ರವರ್ತಿ ಮೋಹನ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಶ್ರೇಣಿ) ಅಧಿಕಾರಿ ಹಾಲಿ ಸಕ್ಕರೆ ಸಚಿವರ ಆಪ್ತ ಕಾರ್ಯದರ್ಶಿಗಳು ಇವರನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮ 66ರನ್ವಯ ಯೋಜನಾ ಸಮನ್ವಯಾಧಿಕಾರಿ ಇಂಡೊ ನಾರ್ವೇಜಿಯನ್‌ ಪರಿಸರ ಯೋಜನೆ ಮತ್ತು ಪದನಿಮಿತ್ತ 
ನಿರ್ದೇಶಕರು, ನ್ಯಾಷನಲ್‌ ಗ್ರೀನ್‌ ಕೋರ್ಸ್‌, ಬೆಂಗಳೂರು ಹುದ್ದೆಯ ಸಮವರ್ತಿ ಪ್ರಭಾರದಲ್ಲಿ ದಿನಾಂಕ: 18.01.2005 ರಿಂದಲೇ ಜಾರಿಗೆ ಬರುವಂತೆ 

ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 130 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 423 ಅಸೇಇ 2004, ಬೆಂಗಳೂರು, ದಿನಾಂಕ: 12ನೇ ಜನವರಿ, 2005 

ನೇಮಕಾತಿ ನಿರೀಕ್ಷಣೆಯಲ್ಲಿ ಮುಂದುವರೆದಿರುವ ಶ್ರೀ ಯು.ಎಸ್‌. ನೆಜ್ಜೂರ್‌ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರು ದಿನಾಂಕ: 
01.12.2004 ರಿಂದ 31.12.2004ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ 
ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 131 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 22 ಸಅಸೇ 2005 (11), ಬೆಂಗಳೂರು, ದಿನಾಂಕ: 17ನೇ ಜನವರಿ, 2005 

ಶ್ರೀ ಮೂಸೆ ಕುನ್ನಿ ನಾಯರ್‌ ಮೂಲೆ, ಜಿಲ್ಲಾ ನ್ಯಾಯಾಧೀಶರು ಪ್ರಸ್ತುತ ಕರ್ನಾಟಕ ಉಚ್ಛ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರ 
ಕಾರ್ಯದರ್ಶಿಗಳು, ಬೆಂಗಳೂರು ಇವರನ್ನು ಕರ್ನಾಟಕ ಉಚ್ಛ ನ್ಯಾಯಾಲಯ ಅಧಿಸೂಚನೆ ಸಂಖ್ಯೆ: ಜಿಓಬಿ (1)1/2005, ದಿನಾಂಕ: 12.01.2005ರಲ್ಲಿ 
ಕರ್ನಾಟಕ ಸರ್ಕಾರದ ಸಚಿವಾಲಯದ, ಕಾನೂನು ಇಲಾಖೆಯ ಅಪರ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಿರುವನ್ಹಯ ಸರ್ಕಾರದ ಆದೇಶ ಸಂಖ್ಯೆ: 
ಸಿಆಸುಇ 22 ಸಅಸೇ 2005 (1), ದಿನಾಂಕ: 17.01.2005ರಲ್ಲಿ ವೇತನ ಶ್ರೇಣಿ ರೂ.13820-17220ರಕ್ಕೆ ನಿಮ್ನೀಕರಿಸಿದ ಸರ್ಕಾರದ ಅಪರ 

ಕಾರ್ಯದರ್ಶಿ (ಅಭಿಪ್ರಾಯ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರತಿ ನಿಯೋಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 132 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2). 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಾರಿಇ 251 ಸಾಇಸೇ 2004, ಬೆಂಗಳೂರು, ದಿನಾಂಕ: 22ನೇ ಜನವರಿ, 2005 
ಪ್ರಸ್ತುತ ಅಮಾನತ್ತಿಲ್ಲಿರುವ ಶ್ರೀ ಅಫ್ಟಲ್‌ ಅಹಮದ್‌ ಖಾನ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅವರ ಅಮಾನತ್ತು ತೆರವುಗೊಳಿಸಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ, ಬೆಂಗಳೂರು (ಪೂರ್ವ) ಹುದ್ದೆಗೆ ಅವರ ವಿರುದ್ಧ ಇಲಾಖೆ ಕೈಗೊಳ್ಳಬೇಕಾದ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ ತಕ್ಷಣ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಾಸುದೇವ 
ಪಿ.ಆರ್‌. 133 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೩, ೨೦೦೫ ೫೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 216 ಆಸೇವ 2004, ಬೆಂಗಳೂರು, ದಿನಾಂಕ: 15ನೇ ಜನವರಿ, 2005 
ಶ್ರೀ ಬಿ.ಎನ್‌. ಸುರೇಶ್‌, ಕೆ.ಎ.ಎಸ್‌. ಸಮೂಹ-ಎ (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ.13820-17220ರ ವೇತನ ಶ್ರೇಣಿಯ ಕೆ.ಎ.ಎಸ್‌. ಸಮೂಹ-ಎ (ಸೂಪರ್‌ ಟೈಂ ಸ್ಕೇಲ್‌) ವೃಂದಕ್ಕೆ ಸ್ಥಾನಪನ್ನರಾಗಲು 
ಬಡ್ತಿ ನೀಡಿ, ಅವರು ಪ್ರಸಕ್ತ ಕಾರ್ಯ ನಿರ್ವಹಿಸುತ್ತಿರುವ ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1. ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ ಪರಾಮರ್ಶಿಸಲಾಗುವುದು. 
2. ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಮತ್ತು ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿಗಳ ಬಗ್ಗೆ ಬಾಕಿಯಿರುವ ನ್ಯಾಯಾಲಯ 
ಪ್ರಕರಣಗಳಲ್ಲಿ ಆಗುವ ಅಂತಿಮ ತೀರ್ಪಿನ ನಂತರ ಪುನರ್‌ವಿಮರ್ಶಿಸಲಾಗುವುದು. 
3. ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 


ಪಿ.ಆರ್‌. 134 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 19 ಆಸೇಇ 2005, ಬೆಂಗಳೂರು, ದಿನಾಂಕ: 17ನೇ ಜನವರಿ, 2005 
ಶ್ರೀಮತಿ ತೇಜಸ್ವಿನಿ ಸದಾನಂದ ನಾಯಕ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಕಾರವಾರ ಉಪವಿಭಾಗ, 
ಕಾರವಾರ ಇವರು, ದಿನಾಂಕ: 11.08.2004 ರಿಂದ 29.08.2004 ರವರೆಗೆ ಹಾಗೂ ದಿನಾಂಕ: 26.10.2004 ರಿಂದ 05.12.2004ರವರೆಗೆ ಕಳೆದ 
ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 








|. 11.08.2004 ರಿಂದ 29.08.2004 ರವರೆಗೆ ಮತ್ತು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8 (15) 
26.10.2004 ರಿಂದ 26.11.2004ರವರೆಗೆ (ಎಫ್‌) ರ ಪ್ರಕಾರ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿ. 
Il. 27.11.2004 ರಿಂದ 05.12.2004ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 76ರ 
ಪ್ರಕಾರ ಸೇರುವಿಕೆ ಕಾಲ. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಪಿ.ಆರ್‌. 135 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 120 SPS 2004, Bangalore, Dated:13"' January, 2005 
The following IPS officers of 1996 batch borne on Karnataka Cadre are promoted to officiate in 
the Junior Administrative Grade (Non-functional) of IPS viz, in the scale of pay of Rs. 12000-375-16500 
with retrospective effect from 01.01.2005. 
1) Shri Seemant Kumar Singh 


2) Shri R. Hitendra 
3) Shri Bijay Kumar Singh 
4) Shri ೧. Harishekaran 
5) Shri K. Srinivasa. 
By Order and in the name of the Governor of Karnataka, 
S. SELVAKUMAR 
P.R. 136 Deputy Secretary to Government, 
Department of Personnel and Administrative Reforms (Services). 
NOTIFICATION 


No. DPAR 6 SFP 2005, Bangalore, Dated:19" January, 2005 
In partial modification of the Government Notification of No. DPAR 152 SFP 2004, Dated: 
12.11.2004 Shri Brijesh Kumar Dikshit, IFS (KN 88), Deputy Conservator of Forests & Scientific Officer, 
Technical Cell, Forests, Ecology and Environment Department, Bangalore is continued in additional 
charge of the post of Registrar, Karnataka Open University, Mysore in addition to his duties of Deputy 





೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೩, ೨೦೦೫ 


ಭಾಗ - ೨ 





Conservator of Forests, Deputy Conservator of Forests, Scientific Officer, Technical Cell, Forests, 
Ecology and Environment Department, Bangalore until further orders. 


P.R. 137 


By Order and in the name of the Governor of Karnataka, 


K. SUDHAKARA SHETTY 
Under Secretary to Government, 


Department of Personnel and Administrative Reforms (Services-1). 


ಸಮಾಜ ಕಲ್ಯಾಣ ಸಚೆವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಕಇ 163 ಬಿಇಟಿ 2004, ಬೆಂಗಳೂರು, ದಿನಾಂಕ: 18ನೇ ಜನವರಿ, 2005 
ಶ್ರೀ ಬಿ.ಟಿ. ಲಮಾಣಿ, ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ 
ಇಲಾಖೆ, (ಸ್ಥಳನಿಯುಕ್ತಿ ನಿರೀಕ್ಷೆಯಲ್ಲಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ತೆರವಿರುವ ಜಿಲ್ಲಾ ಪರಿಶಿಷ್ಟ 
ವರ್ಗಗಳ ಕಲ್ಯಾಣ ಅಧಿಕಾರಿ, ಬೆಳಗಾಂ ಜಿಲ್ಲೆ, ಇಲ್ಲಿಗೆ ನಿಯೋಜನೆ ಮೇಲೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಶ್ರೀ ಬಿ.ಟಿ. ಲಮಾಣಿ, ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ಇವರು ತಕ್ಷಣವೇ ನಿಯೋಜಿಸಿ ವರ್ಗಾಯಿಸಿರುವ ಸ್ಥಳದಲ್ಲಿ ಹಾಜರಾಗಲು 
ಆದೇಶಿಸಲಾಗಿದೆ. 


ಪಿ.ಆರ್‌. 138 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮರುಳಸಿದ್ದಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 126 ಆಸೇವ 2004, ಬೆಂಗಳೂರು, ದಿನಾಂಕ: 17ನೇ ಜನವರಿ, 2005 
ಕರ್ನಾಟಕ ಆಡಳಿತ ಸೇವೆಯ (ಸೂಪರ್‌ ಟೈಂ ಸ್ಕೇಲ್‌! ಹಿರಿಯ ಶ್ರೇಣಿ! ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ/ ವರ್ಗಾಯಿಸಿ ನೇಮಿಸಿದೆ. 






































ಕ್ರಮ ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿ/ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 

ಸಂಖ್ಯೆ 

1. ಆರ್‌. ಶಾಂತರಾಜ್‌, ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸಕ್ಕರೆ ಕಾರ್ಲಾನೆ ನಿಯಮಿತ, ಬೆಂಗಳೂರು- 
ಸೂಪರ್‌ ಟೈಂ ಸ್ಕೇಲ್‌ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ 
ನೇಮಕಾತಿ ನಿರೀಕ್ಷಣೆಯಲ್ಲಿ ವಶಕ್ಕೆ ನೀಡಿದೆ. 

2 ಎಸ್‌. ಮಹದೇವಯ್ಯ ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ 
ಹಿರಿಯ ಶ್ರೇಣಿ, ಉಪಕಾರ್ಯದರ್ಶಿ, ಜಿಲ್ಲಾ | ಹಿಂದಕ್ಕೆ ಪಡೆದು, ಫ್ಯಾಕಲ್ಟಿ, ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು-ಖಾಲಿ ಹುದ್ದೆಗೆ 
ಪಂಚಾಯತ್‌ ಕೊಡಗು ಜಿಲ್ಲೆ, ಮಡಿಕೇರಿ. ನೇಮಿಸಿದೆ. 

3. ಬಿ.ಕೆ. ವಾಸು, ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ಜಿಲ್ಲಾ ಯೋಜನಾ ಘಟಕ, ಜಲಸಂವರ್ಧನಾ 
ಹಿರಿಯ ಶ್ರೇಣಿ, ಫ್ಯಾಕಲ್ಟಿ, ಆಡಳಿತ ತರಬೇತಿ | ಯೋಜನಾ ಸಂಘ, ಚಿಂತಾಮಣಿ-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಸಂಸ್ಥೆ, ಮೈಸೂರು. ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಯ ವಶಕ್ಕೆ ನೀಡಿದೆ. 

4. ಹೇಮಾಜಿ ನಾಯಕ್‌, ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. 
ಹಿರಿಯ ಶ್ರೇಣಿ, ಉಪಕಾರ್ಯದರ್ಶಿ, ಜಿಲ್ಲಾ | ಕೋಶ ಜಿಲ್ಲಾ ಪಂಚಾಯತ್‌, ಗದಗ್‌-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಪಂಚಾಯತ್‌, ಬೆಳಗಾಂ ಹುದ್ದೆಗೆ ವರ್ಗಾವಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಿದೆ. 
ಆದೇಶದಲ್ಲಿರುವವರು. 

5. ಎಂ. ಅಮರನಾಥ ಸುಮತಿ, ವಿಶೇಷ ಭೂಸ್ವಾಧೀನಾಧಿಕಾರಿ, ಮಂಗಳೂರು ಮಹಾನಗರ ಪಾಲಿಕೆ, 
ಕಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ. ಮಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 

ಇಲಾಖೆಯ ವಶಕ್ಕೆ ನೀಡಿದೆ. 

6. ಇತೇಷ್‌ಮುಲ್‌ ಹಕ್‌, ಇವರ ಸೇವೆಯನ್ನು ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವಾ 
ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಮದ್ಯಪಾನ | ಇಲಾಖೆಯಿಂದ ಹಿಂದಕ್ಕೆ ಪಡೆದು, ಉಪಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, 
ಸಂಯಮ ಮಂಡಳಿ, ಬೆಂಗಳೂರು. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 

ಪಿ.ಆರ್‌. 139 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


